ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 
ರಾಜ್ಯದಲ್ಲಿ 4ಜಿ ವಿನಾಯಿತಿ ಪಡೆದ ಸಂಸ್ಥೆಗಳ ಕುರಿತು 
ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಷೇತ್ರ) - 
270 (403) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ರಾಜ್ಯದಲ್ಲಿ 4ಜಿ ವಿನಾಯಿತಿ ಪಡೆದ ಸಂಸ್ಥೆಗಳು ಯಾವುವು; (ಪಟ್ಟಿ ನೀಡುವುದು) 


(ಆ) ಕಳೆದ 03 ವರ್ಷಗಳಲ್ಲಿ ಕಿಯೋನಿಕ್ಸ್‌ ಸಂಸ್ಥೆಯ ಮೂಲಕ ಸರ್ಕಾರದ ಯಾವ ಯಾವ ಇಲಾಖೆಗಳಿಗೆ ಎಷ್ಟು ಮೊತ್ತದ 
ವಸ್ತುಗಳನ್ನು ಸರಬರಾಜು ಮಾಡಲಾಗಿದೆ; (ಇಲಾಖಾವಾರು ವಿವರ ನೀಡುವುದು) 


(ಇ) ಕಿಯೋನಿಕ್ಸ್‌ ಮೂಲಕ ಸರಬರಾಜು ಮಾಡಿರುವ/ಖರೀದಿ ಮಾಡಿರುವ ವಸ್ತುಗಳು ಯಾವುವು; (ವಿವರ ನೀಡುವುದು) 


(ಈ) ಕಿಯೊನಿಕ್ಸ್‌ ಮೂಲಕ ಕಳೆದ 03 ವರ್ಷಗಳಲ್ಲಿ ಖರೀದಿ ಮಾಡಿದ ಹಾಗೂ ಸರಬರಾಜು ಮಾಡಿದ ಕಂಪ್ಯೂಟರ್‌ಗಳೆಷ್ಟು » 
ಅವುಗಳ ಕಾನ್ಪಿ ಗರೇಷನ್‌ ಏನು; (ಪ್ರತಿಯೊಂದು ವಸ್ತುಗಳ ಖರೀದಿ ಹಾಗೂ ಸರಬರಾಜುವಾರು ಪೂರ್ಣ ವಿವರ ನೀಡುವುದು) 


(ಉ) ಕಳೆದ 03 ವರ್ಷಗಳಲ್ಲಿ ಕೈಸ್‌ ಸಂಸ್ಥೆಗೆ ಸರಬರಾಜು ಮಾಡಲಾದ ವಸ್ತುಗಳ ಬೆಲೆ ಎಷ್ಟು? (ಸಂಪೂರ್ಣ ವಿವರ ನೀಡುವುದು) 


